ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1709 

ಸದಸ್ಯರ ಹೆಸರು ಶ್ರೀ ಸೂರಜ್‌ ರೇವಣ್ಣ (ಸ್ಥಳೀಯ ಸಂಸ್ಥೆಗಳ ಶೇತ) 

ಉತ್ತರಿಸಬೇಕಾದ ದಿನಾಂಕ ' 14-03-2022 

ಉತ್ತರಿಸುವ ಸಚಿವರು Se ds ಹಾಗ ಕನಡ 

* K 
ಪ್ರಶ್ನೆ NN ಉತ್ತರ 

ಅ) | ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ] `` ರಾಜ್ಯದಲ್ಲಿ ಆಗಸ್ಟ್‌ 20 ರಂದ ನಾಂ: 
ದಿನಾಂಕ:02.03.2022 ರವರೆಗೆ | 02.03.2022 ರವರೆಗೆ. 1035.35: ಮೆ.ವ್ಯಾ ಸಾಮರ್ಥ್ಯದ 
ಸ್ಥಾಪಿಸಲ್ಪಟ್ಟಿರುವ : ಸೋಲಾರ್‌ | ಸೌರ ಘಟಕಗಳನ್ನು ಸ್ಥಾಪಿಸಲಾಗಿದೆ: ವರ್ಷವಾರು 
ಪವರ್‌ ಪ್ಲಾಂಟ್‌ಗಳ | ವಿವರವನ್ನು ಅನುಬಂಧೆ-1 ರಲ್ಲಿ ಒದಗಿಸಲಾಗಿದೆ. 
ಸಾಮರ್ಥ್ಯವೆಷ್ಟು; (ವರ್ಷವಾರು| 
ಸೋಲಾರ್‌ ಪವರ್‌ 

| ಪ್ಲಾಂಟ್‌ಗಳವಾರು.. -...ಸಂಪೂಣ£ | 
ಮಾಹಿತಿ ನೀಡುವುದು) | 

ಆ) | ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ: 
ದಿಪಾ೦ಕ:02.03.2022 ರವರೆಗೆ | 02.03.2022 ರವರೆಗೆ 1035.35 ಮೆ.ವ್ಯಾ ಸಾಮರ್ಥ್ಯದ 
ಯಾವ ಯಾವ ಇ ಇತಾಲ್ಲೂಕು|ಸೌರ ಘಟಿಕಗಳನ್ನು ಸ್ಥಾಪಿಸಲಾಗಿದೆ. ತಾಲ್ಲೂಕು 
ಕೇಂದ್ರಗಳಲ್ಲಿ ಎಷ್ಟು ಸಾಮರ್ಥ್ಯದ | ಕೇಂದ್ರಗಳ ವಿವರವನ್ನು ಅನುಬಂಧ-2 ರಲ್ಲಿ 
ಸೋಲಾರ್‌ .ಹವರ್‌ ಪ್ಲಾಂಟ್‌ | ಒದಗಿಸಲಾಗಿದೆ. 
ಗಳನ್ನು ಸ್ಥಾಪಿಸಲಾಗಿದೆ. 
(ವರ್ಷವಾರು, ಸೋಲಾರ್‌ ಪವರ್‌ 
ಪ್ಲಾಂಟ್‌ಗಳ  ಿಳಾಸವಾರ್ಗು, 
ತಾಲ್ಲೂಕುವಾರು ಸಂಪೂರ್ಣ 


ಮಾಹಿತಿ ನೀಡುವುದು) 


ರಾಜ್ಯದಲ್ಲಿ ಸೋಲಾರ್‌ ಪವರ್‌ 


ಪ್ಲಾಂಟ್‌ಗಳನ್ನು ಸ್ಥಾಪಿಸಲು 
ಅಮಸರಿಸಿರುವ 
ಮಾನದಂಡಗಳೇನು: ಮತ್ತು ಈ 
ಪ್ಲಾಂಟ್‌ಗಳಿಂದ 
ಉತ್ಸಾದನೆಯಾಗುತ್ತಿರುವ 
ವಿದ್ಯಚ್ಛ್‌ಕ್ತಿ ಪ್ರಮಾಣವೆಷ್ಟು: ಈ 
ವಿದ್ಯುಚ್ಛಕ್ತಿಯನ್ನು ಯಾವ 
ದರದಲ್ಲಿ ಖರೀದಿಸಲಾಗುತ್ತಿದೆ 


(ಸ೦ಪೂರ್ಣ ಮಾಹಿತಿ ನೀಡುವುದು) 


ರಾಜ್ಯದಲ್ಲಿ 'ಸೌರ ಘಟಕಗಳನ್ನು ಸ್ಥಾಪಿಸಲು 
ಅನುಸರಿಸುತ್ತಿರುವ ಮಾನದಂಡಗಳ ವಿವರಗಳನ್ನು 
ಅನುಬಂಧ:3 ರಲ್ಲಿ ಒದಗಿಸಲಾಗಿದೆ. ' 


ಆಗೆಸ್ಟ್‌-2019 ರಿ೦ದ ದಿನಾಂಕ 02-03-2022 
ರವದೆಗೆ ಸ್ಥಾಪಿಸಲಾದ ವಿದ್ಯುತ್‌ ಖರೀದಿ 
ಒಪ್ಪಂದದಡಿ (PPA) ಅನುಷ್ಠಾನಗೊಂಡ ಸೋಲಾರ್‌ 
ಪವರ್‌ ಪ್ಲಾಲಟ್‌ಗಳಿ೦ದ ಪ್ರಸಕ್ತ ಸಾಲಿನಲ್ಲಿ ವಿದ್ಯತ್‌ 
ಸರಬರಾಜು ಕಂಪನಿಗಳು ಖರೀದಿಸಿದ ವಿದ್ಯುತ್‌ 
ಪ್ರಮಾಣ ಮತ್ತು ದರದ ವಿವರಗಳನ್ನು 
ಅನುಬ೦ದ-4 ರಲ್ಪಿ ಒದಗಿಸಲಾಗಿದೆ. ' 


-2- | * 


ಪ್ಲಾಂಟ್‌ಗಳನ್ನು 


ಸೋಲಾರ್‌ 

ಆಳವಡಿಸಲು ರೈತರಿಂದ 
ಜಮೀೀಮುಗಳನಮ್ನು 
ಖರೀದಿಸಲಾಗಿದೆಯೈ ಅಥವಾ 
ಅವರುಗಳ ಒಪ್ಪಿಗೆ ಪಡೆದು ಬಾಡಿಗೆ 
ಆಧಾರದ  ಮೆಳಟಿ ಸೋಲಾರ್‌ 
ಪ್ಲಾಂಟ್‌ಗಳನ್ನು 
ಅಳವಡಿಸುತ್ತಿದೆಯೇ? (ಸಂಪೂರ್ಣ 
ಮಾಹಿತಿ ನೀಡುವುದು) 


ಹಂಚಿಕೆಯಾದ ಸೌರ, ಯೋಜನೆಗಳ 
ಸ್ಥಾಪನೆಗಾಗಿ ಅವಶ್ಯಕವಿರುವ ಜಮಿೀಮುಗಳನ್ನು 
ಹಂಚಿಕೆ ಪಡೆದ ಅಬಿವೃದ್ದಿಹಾರರೇ ಖರೀದಿಸುತ್ತಾರೆ. 


ಹಂಚಿಕೆಯಾದ ಸೌರ ಯೋಜನೆಗಳನ್ನು 
ಆಬಿವ್ಯದ್ದಿದಾರರು ತಮ್ಮ ಸ್ವಂತ ಬಂಡವಾಳ |. 
ವೆಚ್ಚದಲಿಯೇ  ಅನುಷ್ಠಾನಗೊಳಿಸುವುದರಿಂದ/ 
ಅನಮುಷ್ಠಾನಗೊಳಿಸಬೇಕಾಗಿರುವುಹರಿಂದ 
ಯೋಜನೆಗೆ ಬೇಕಾದ ಜಮೀನನ್ನು ಖರೀದಿಸುವುದು: 


ಪಡೆಯುವುದು/ ಇತರೇ ವಿರಾಕ್ಲೇಪಣಿಗಳನ್ನು 
ಪಡೆಯುವುದು ಅಭಿವೃದ್ಧಿದಾರರ 
ಜವಾಬ್ದ್ಗಾರಿಯಾಗಿರುತ್ತದೆ. 

ಆದರೆ, ಸೌರ ವನೀತಿ 2014-21ರಲ್ಲಿರುವ 
ಅವಕಾಶಗಳಂತೆ, ಸ್ಪರ್ಧಾತಕ ಬಿಡ್‌ ವರ್ಗದಡಿ. 


(Competitive Bidding) ಹಂಚಿಕೆ ಮಾಡಲಾದ ಸೌರ 
ಘಟಕಗಳಲ್ಲಿ ಏಳು ಅಭಿವೃದ್ದಿದಾರರಿಗೆ 270 | 


| ಮೆ.ವ್ಯಾ. ಸಾಮರ್ಥ್ಯದ ಸೌರ ಘಟಕಗಳ ಸ್ಥಾಪನೆಗಾಗಿ, 


ರೈತರ ಒಪ್ಪಿಗೆ ಮೇರೆಗೆ. ಅವರ “ಜಮನುಗಳನ್ನು” PS 


ಕೆಡಲ್‌ ಸಂಸ್ಥೆಯಲ್ಲಿ ಗುತ್ತಿಗೆ ಪಡೆದು, 
ಅಬಿವೃದ್ದಿದಾರರಿಗೆ ಉಪಗುತ್ತಿಗೆ ನೀಡಲಾಗಿದೆ. 
ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ನಿಗದಿಪಡಿಸಿದಂತೆ 
ಜಮೀವಿನ ಗುತ್ತಿಗೆ ದರವನ್ನು ಅಭಿವೃದ್ದಿದಾರರಿಂದ 
ಕಡಲ್‌ ಗೆ ಪಾವತಿಸಿಕೊಂಡು 'ಪ್ರತಿ ವರ್ಷ ರೈತರಿಗೆ 
ಮರು ಪಾವತಿಸಲಾಗುತ್ತಿದೆ. 


ಮುಂದುವರೆದು, ಪಾವಗಡ ಸೌರ ಪಾರ್ಕ್‌ ನಲ್ಲಿ 
2050 ಮೆ.ವ್ಯಾ ಸರಮರ್ಥ್ಯದ ಸೌರ: ಯೋಜನೆಗಳ 
ಅನುಷ್ಯಾಸಕ್ಕೆ 12727 ಎಕರೆಗಳಷ್ಟು ಜಮೀನನ್ನು 
3022 ರೈತರಿಂದ ಗುತ್ತಿಗೆ ಆಧಾರದ "ಮೇಲೆ ರೈತರ 
ಒಪ್ಪಿಗೆಯಸ್ವಯ ಪಡೆಯಲಾಗಿದೆ 


ಸಂಖ್ಯೆ; ಎಸರ್ಜಿ 62 ಇಬಿಎಸ್‌ 


20೭೭ 


(ವಿ ll 


ಇಂಧನ ಹಾಗೂ ಕನ್ನಡ-ಮತ್ತು 
ಸಂಸ್ಕೃತಿ ಸಚಿವರು 


ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ.02.03.2022ರದರೆಗೆ ಸ್ಲಾಪಿಸಲ್ಲ 


ಅನುಬಂಧ-1 


110017 


೪ ಟ್ನಿರುವ ಸೋಲಾರ್‌ ಪವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ವಿವರಗಳು 
Commissi 
_ - C issioned 
3 Name of the Allotte Address one ' Village Taluk District ONE Category 
No. Capacity, Date 
in MW! 
From August 2019 to March 2020 
No.42, Sector2, KIADB f 
Industrial Area ‘| Industrial area p 
Bosch Limited | | . "Re managar 04 201 captive 
1 Bosch Limite Si siafed ae: 1 Bidadi Hobl, Ramanagara} Ramanagara 1/08/2019 captive 
562109 * 
Fortum India Pvt Ltd, The ! 
Fortum Solar India Pvt EOL BUN ್ಯಃ 
2 Ld no 11, Level 6, DLF cyber 50 1 B40 Pavagada Tumkur 05/08/2019 Mega Park 
ರ city, Phase 2, Gurugram. i 
122002 } 
H 
Adani Corporate House, | 
4th floor, South block, [ 
Talettutayi Solar Projects Santer | 
3 ಸ Ph Jes Vaishnodevi Circle’ 20 ; Kerehalli Koppal Koppal 07/08/2019 Phase 6. 
Wa S.G.Highway Ahmedabad- | 
382421, | 
Gujarat, India | 
4 i ) Indane LPG Bottling Plant, 
I Oil Cor ? lor ು 
4 Aula CQTBBrTaNGn Devanagondhi, Hosakote, 1 | Kanekal Hosakote Halong 10/08/2019. captive 
JLtd., , { Rural 
Bengaluru-566117 ) 
Plot No.15, I] Phase, | 
5 Asian Fab Tec Ltd. Peenya Industrial Area, 10 ‘| Saluparahalli Arasikere Hassan 18/10/2019 Phase 6 
Bangalore ) 
| level-1, Southern park I 
: building D-2, Distric Nanjanagudd 
- Id ar Pvt. Ltd. | f ೩ 
6 |Ekialde Solar Pvt. Ltd, centre Saket New Delhi 20 | Karya Mysore 18/10/2019 Phase 6 


MRE 


2022ರವರೆಗೆ ಸ್ಹಾಪಿಸಲ್ಲಟ್ಟಿರು 


Name ofthe Allotte 


ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03 


Address 


Commissi 
oned 
Capacity 
in MW 


Village 


Taluk District 


ಏಜ ಸೋಲಾರ್‌ ಪವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ವಿವರಗಳು 


Commissioned 
Date 


Category 


M/s SBE Ltd. (SECH) 


jst Floor, Worldmark-2, 
Aerocity, 
New Delhi-110037 


50 


Pavagada Tumkur 


18/10/2019 


Mega Park 


Petronet MHB Ltd. 


Hassan pumpimng & 
Receiving station, KIADB 
industrial growth centre, 

Bommanayakana Hally, 
Hassan 


150 


Bommanaikanah 
alli” i 


Hassan Hassan 


19/10/2019 


captive 


M/s KREDL (EPC by 
Amara Raja Power 
Systems Ltd.) 


#39, "Shanti Gruha”, 
Bharath Scouts and 


Guides Bulding, Palace 


Road, Bangalore-01 


50 


Pavagada Solar | 
Park | 


Pavagada Tumkur 


20/10/2019 


EPC by KREDL 


10 


Ekialde Solar Pvt. Ltd. 


tevel-1,Southern park 
building D-2, Distric 
centre Saket New Delhi 
110017 


20 


Sulahpet 


Chincholli Kalaburgi 


21/10/2019 


11 


Rays Power Infra Pvt. Ltd. 


3rd Floor, Plot No. 65, 
Sector -44, Gurugram - 
122003 


gariyaal 


Kittur Belagavi 


23/10/2019 


“hase 6 


12 


ReNew Solar Power Pvt. 
Ltd. 


ReNew.Hub, Commercial 
Block-1, Zone 6, Golf 
Course Road, DLF-City 
Phase-V, Gurugram, 
122009, Haryana 


20 


Belhari 


Navalgunda | Dharawada 


23/10/2019 


Phase 6 


13 


Rays Power infra Pvt. Ltd., 


3rd Floor, Plot No. 65, 
Sector.-44, Gurugram - 
122003 


15 


Navalgi 


Rabhakavi 


y Bagalkote 
Banahatti ಈ 


23/10/2019 


Phase 6 


Asian Fab Tec Ltd. 


Plot No.15,11 Phase, 
Peenya Industrial Area, 


Bangalore 


-20 


Kyasamballi &: 


Bangarapete Kotlar 


Kajimittahalli - 


24/10/2019 


Phase 6 


bl. 


: ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ ಸ್ಥಾಪಿಸಲ್ಲಟಿರುವ ಸೋಲಾರ್‌ ಪವರ್‌ 


ಪಾಂಟ್‌ಗಳ ಸಾಮರ್ಥ್ಯದ ವಿವರಗಳು 


Commitsi 
Sl. : ‘oned, Commissioned 
No. Name of the Allotte Address Capacity Village Taluk District Date Category 
in MW 
3rd Floor, Plot No. 65, | F 
5 [Rays Power Infra Pvt. Ltd., | Sector -44, Gurugram - 15 1 Todalbagi Jamkhandi Bagalkote 24/10/2019 Phase 6 
122003 ; ' : 
Plot No.15,11 Phase, | Kvasamballi & , 
6 [Asian Fab Tec Ltd, Peenya Industrial Area, 20 - J § KGF Kolar 24/10/2019 Phase 6 
- p Kajimittahalli 
Bangalore 4 . 
Plot No.15, 11 Phase, | Be | 
7 [Asian Fab Tec Ltd. Peenya Industrial Area, 5; Battalahalli Chintamani | ಸ 4 25/10/2019 Phase 6 
Bangalore | 
F ಸ Plot no.152,sector- k » . Chikkaballapur ; 
- 2S ; H I zh 0/2019 hase 
8 ACME Solar Holdings Ltd. 44,Gurgaon -122002 20 i Pallicherlu Sidlghata ಸ 25/10/2019 vase 6 
ReNew. Hub, Commercial - 
k Block-1, Zone 6, Golf j K | 
19 ಸ SYRPRONE ES Al SALE City 20 | Halagani ಮ Vijaypura 26/10/2019 Phase 6 
"ಸ Phase-V, Gurugram, | 
122009, Haryana k 
Plot no.152,sector- : 4 - y 
: ME Sol: ings Ltd. ’ agi i i 10/2 has 
20 [ACME Solar Holdings Lc 44.Gurgaon 122002 | 15 Ammanagi Hukkeri Belagavi 26/10/2019 hase 6 
ReNew.Hub, Commercial . 
Block-1, Zone 6, Golf i 
“IR [a rp : ¢ 4 ಸ keri 2 
21 i ಗ ಸಂ Course Road, DLF City 20 a ಸ Bailhongala Belagavi 28/10/2019 hase 6 
ನ Phase-V, Gurugram, | 
122009, Haryana 4 
| 
Plot No.15, I] Phase, | 
‘22 [Asian Fab Tec Ltd. Peenya Industrial Area, 20 ; Kavalahalli ಸ ಘಾ 28/10/2019 Phase 6 
| Bangalore j Ka y 
| Plot no.152,secter- { | Haladur & Alur 
K CM ar Holdings Ltd. y 5 f ) 10/20 Phase € 
23 |ACME Solar Holdings Ltd 44 Gurgaon -122602 15 Spillane Guledagudda Bagalkote 30/10/2019 hase 6 


i 


1 
i 
[3 


ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03 


2022ರವರೆಗೆ ಸ್ಥಾಪಿಸಲಟ್ಲಿರುವ'ಸೋಲಾರ್‌ ಪವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ವಿವರಗಳು 


Commissi - 
Sl. R oned K - | SN Commissioned 
No. Name of the Allotte Address Capacity Village ; Taluk District Date Category 
in MW ; 
Blot no.152,sector- ' Kadrol & i - 
24 £ Solar Holdings Ltd. SSN 1 rasheegeha Kittur agavi as 
24 |ACME Solar Holdings Ltd, 44.Gurgaon -122002 5 ಗೀಸ) hal ittur Belagavi 30/10/2019 Phase 6 
ReNew.Hub, Commercial 
ReNew Solar Power Put Block-1, Zone 6, Golf ; 
25 pe ೨೦1 Course Road, DLF City 20 Lakkundi | Gadag Gadag 31/10/2019 Phase 6 
” Phase-V, Gurugram, - 
122009, Haryana 
Plot No.15, {1 Phase, j Chikkaballapu 
26 J|Asian Fab Tec Ltd. Peenya Industrial Area, 20 Someshwara iGudibande WN pur 31/10/2019 Phase 6 
° Bangalore [ 
37 |cME Solar Holdings Lid. | P'S No 152Sector 20 HK Halli Sandur Bell 31/10/2019 Phase 6 
ar Holdings Ltd., 44.Gurgaon -122002 _ i andu ellary /10/ ase 
Shapoorji Pallonji SP Centre, 41/44 Minoo j | 
28 infrastructure Capacity Desai Marg, Colaba, 20 Salehatli Jagaluru Davanagere 01/11/2019 Phase 6 
Company Pvt. Ltd., Mumbai 400 005. | 
ReNew.Hub, Commercial : 
| Block-1, Zone 6, Golf 1 
ReNew Solar P ನ k 
29 |, i ew Solar Power Pvt Course Road, DLF City 20 Shiraguppi |} Bilagi Bagalkote 02/11/2019 Phase 6 
Wa Phase-V, Gurugram, 0 
122009, Haryana | 
ReNew.Hub, Commercial | 
Block-1, Zone 6, Golf ' 
ReN Solar P r _ ' A K - 
30 We ew Solar Power PY | Course Road, DLF City 20 Yadawad |} Cokak 3elagavi 08/11/2019 Phase 6 


Phase-V, Gurugram, 
122009, Haryana 


lade 


\ 
_ ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ಠವರೆಗೆ ಸ್ಥಾಪಿಸಲ್ಲಟ್ಟಿರುವ ಸೋಲಾರ್‌ ಪವರ್‌ ಪ್ರಾಂಟ್‌ಗಳ ಸಾಮರ್ಥ್ಯದ ವಿವರಗಳು 


Commissi 
NA Name of the Allotte Address Cly Village Taluk District Commissioned Category 
in MW 
Avaada Solarise Energy nn Pnergy ! 
31 Pvt. Ltd. (Giriraj ‘ Mu 50 + 839 Pavagada Tumkur 08/11/2019 Mega Park 
Renewables PVt JLtd Noida - 201307 l 
Uttar Pradesh. _ 
ReNew.Hub, Commercial : | 
yy Block-1, Zone 6, Golf 
32 ಲ Solar Power Pvt Course Road, DLF City :20 Jinnur Khalgatgi Dharawada 11/11/2019 Phase 6 
ರ Phase-V, Gurugram, ' 
122009, Haryan: 
Avaada Solarise Energy "ನ ner } 
33 [Pvt Ltd. (Giriraj SN | 50 1 B40A Pavagada Tumkur 21/11/2019 Mega Park 
Renewables PVt }Ltd Noida - 201301 ! , 
Uttar Pradesh. ) 
1st Floor, Worldmark-2, | 
34 1M/s SBE Luc. (SECI) Aerocity, 50 B26 Pavagada Tumkur 26/11/2019 Mega Park 
| New Delhi-110037 I 
Hassan pumpimng & 
Receiving station, KIADB Bangalore 
35 [Petronet MHE Ltd. industrial growth centre, 1.50 Devangunthi Hosakote Rural 27/11/2019 captive 
Bommanayakana Hally, 
Hassan , | 
Avaada Solarise Energy "ds Energy 
36 Pvt. Ltd, (Giriraj ನ K 50 B22 Pavagada Tumkur 27/11/2019 Mega Park 
' |Renewables PVt JLtd.. Noida - 201307 } - 
« Uttar Pradesh. H 
lst Floor, Worldmark-2, ! 
37 |My/s SBE Ltd. (SEC) Aerocity, 50 | B23 Pavagada Tumkur 27/11/2019 Mega Park 
New Delhi-110037 j 
KN ಗ 


V 


lsliede. | 


ವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ವಿವರಗಳು 


ರಾಜ್ನದಲಿ ಆಗಸ್‌: 2019 ರಿಂದ ದಿನಾಂಕ 02.03.2022ರವರೆಗೆ ಸ್ಲಾಪಿಸಲ್ಲಟ್ಟಿರುವ ಸೋಲಾರ್‌ ಪ 


Commissi j 
ನ Name of the Allotte Address ರ Village i Taluk District SS Category 
in MW. ie 
1st Floor, Worldmark-2, f 
38 |M/s SBE Ltd. (SEC) Aerocity, 50 B24 |Pavagada Tumkur 28/11/2019 Mega Park 
; New Delhi-110037 i 
Total 890 | 
2020-2021 
1 JACME Solar Holdings Ltd. BION 20.00 Gajapura || Kudligi Bellary 30/05/2020 phase 6 
k '| 44 Gurgaon -122002 | 
y 1st Floor, Prius Platinum, i 
2 ಗ Corporaion [1.3 District Cenire, Saket, 10 li Kolar Kolar 23/10/2020 TPS 
Wi New Delhi-110 017. 4 
Plot No. 44, Infosys Gilt 
3 | infosys Limited, Avenue, Hosur, Bangatore- 8 Dyagerahaili Sira Tumkur 06/11/2020 captive 
560100. k 
Plot No.15,1i Phase, - 
4 Asian Fab Tec Ltd. Peenya Industrial Area, 20 Basavanakatte [| Haveri Haveri 17/11/2020 Phase-7 
Bangalore | ' 
Plot No.15, Il Phase, H 
5 Asian Fab Tec Ltd. Peenya Industrial Area, 20 Savanur i Savanur Haveri 17/11/2020 Phase-7 
Bangalore 
KIOCL Ltd. (Sree if Block, Koramangala, Liaak 
6 ISuryodaya industries Put |Sarjapura Road, 5 Kandikere \ snahalli ' Tumkur 21/11/2020 captive 
Ltd) Bengaluru-560 034. ) : 
2nd Floor, D.N. 2078, p.B.. 
No.03, 22nd Ward, J.P. 
7 Be ty |Nagar, Batlari Road, hatavarthi | Koppal Koppal 28/11/2020 captive 
Hosapete (T}, Ballari (D}, ; 
Karnataka 3 j 


hols 


HJ 


i 
| 


"ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ ಸ್ಥಾಪಿಸಲ್ಪಟ್ಟಿರುವ ಸೋಲಾರ್‌ ಪವರ್‌ ಪ್ರಾಂಟ್‌ಗಳ ಸಾಮರ್ಥ್ಯದ ವಿವರಗಳು 


Commissi 
Sl. oned | F PR Commissioned 
Name of the Allotte Address XN Village Taluk District - Category 
No. Capacity Date 
| -inMW P 
2nd Floor, NASCO Ishanny : 
Gogte Infrastructure a,27/1, p 
8 [Development Corporation |[Kahanapur Road, 0.4 | Belagavi Belagavi 01/02/2021 captive 
Ltd. ; Tilakwadi, Belgaum- | | 
590006. 
Total 86.40 
: 2021-22 
i 
ಸ Sri. Shivakumara Swamiji i 
rt Siddhartha Acad 1 
1 pe Kl EY Road, (B.H. Road), Aagalakote Tumakur Tumkur 10/05/2021 captive 
of Higher Education 4 | 
Tumkuru-572102 2% 
ps) : 
5 | agalur 
#13 A. Floor-13, Plot-400, ' Jaga 
The Peregrine Apartment, | Taito : 
2 [CMES Jupiter Pvt.Ltd, Kismat Cinema, f ಹ ili Davanagere 05/06/2021 Private Solar Park 
Prabhadevi. Mumbai-400 : 61618 
0೭5: 13.8 i 
Jyothi Tower,215/2 _ spa) 
Shri Keshav Cement & y ' ;' 
3 ESA EI Karbar St. M. Vadagaon, H Bisarahalli Koppal 20/06/2021 captive 
infra Ltd ನ 
- Belgaum-590005, 10 § 
1 
23, MES Road, 4d Floor, p 
4 \Sunvik Steels Pvt, Ltd., Jalahalli Village, Bahubali J h Sidlgatta Sira Tumkur 01/10/2021 IPP-Captive 
Nagar, Bengaluru-560013. | 
5) 
Plot No. 282,LinkRoad, i 
Futuristic Diaunosti 4 Me ; R ? (Nc ; 
5 uturistic Diagnostic th phase, Jigani 24 1 Govindavadi and jChamarajana Chamarajanaga 18/11/2021 IPp-Ciptive 
Imaging Centre Pvt, Ltd. Industrial Area, | Harave gara ra 


Bangalore-560 1 05. 


KS ಗ 


ರಾಜ್ಯದಲ್ಲಿ ಆಗಸ್‌್‌ 2019 ರಿಂದ ದಿನಾಂಕ 02.03 


j 
{ 


i 


2022ರವರೆಗೆ ಸಾಪಿಸಲ್ಲಟಿರುವ ಸೋಲಾರ್‌ ಪವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ವಿವರಗಳು 


Commissi 
i C issioned 
ಘಿ Name of the Allotte Address ds Village {Taluk District A Category 
No. Capacity j Date 
in MW i 
Kudapura, J! 
3rd floor, “Datta Prabhas”, pl ; 
Sagitaur Ventures India No.44/A, 1st Main, 3rd yaa Saval f / 
6 ” . 1 ಹ | 11 Ramadurga, |} Challakere Chitradurga 16/10/2021 Private Solar Park 
Pui. Ltd., Phase, ].P Nagar, % Nayakanahatti i § . 
Bengaluru - 560 078. Hobli : 
K jl 
Unit No.611/612, 1st 
floor, R ‘ 
AN Building No.6, Solitare ! 4 
PM ER ¥ Corporate Park, 14.25 Mallat i Sirwar Raichur 13/11/2021 Private Solar Park 
Energy Pvt. Ltd., p ? : 
- Andheri Ghatkopar Link i 
Road, Andheri (East), i 
Mumbai - 400 093. | ‘ 
Total 58.95 E 
Grand Total | 1035.35 


fda 


ij 
| 
ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ ಸ್ಥಾಪಿಸಲ್ಪಟ್ಟಿ 


ಅಮುಬಂಧ-2 


ರುವ ಸೋಲಾರ್‌ ಪವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ತಾಲ್ಲೂಕುವಾರು ವಿವರಗಳು 


Commissi 
$1. oned : Commissioned 
) ” ; illage F: istri C2 ” 
No. Name ofthe Allotte Address Capacity Village Taluk District Date Ategory 
in MW, 
| Arasikere 
Plot No.15, 1] Phase, | 
1 JAsian Fab Tec Ltd. Peenya Industrial Area, 10 Saluparahalli Arasikere Hassan 18/10/2019 Phase 6 
Bangalore | y 
Total 10 
: Babaleshwara 
ReNew.Hub, Commercial | 
| Block-1, Zone 6, Golf ; 
3 Pvt. ‘ K < " 
1 ba NN Course Road, DLF City 20 Halagani BAe Sa Vijaypura 26/10/2019 Phase 6 
Kl Phase-V, Gurugram, ; 3 
122009, Haryana ! 
Total 20 
; Bailhongala 
F I 
ReNew.Hub, Commercial \ 
Block-1, Zone 6, Golf 
ReNew Solar Power Pvt. ¢ p "i(Bel 
1 CMO SEELEY Course Road, DLF City 20 ಹ a: Bailhongala Belagavi . 28/10/2019 Phase 6 
A Phase-V, Gurugram, | § § 
122009, Haryana \ 
Total 20 
! Bangarapete 
Plot No.15, I] Phase, | Kyasamballi & 
1 JAsian Fab TecLtd., Peenya industrial Area, 205 |S / . | Bangarapete Kolar 24/10/2019 Phase 6 
4 ‘| Kajimittahalli p 
Bangalore p 
Total 20 1 


Belagavi 


Jlred 


ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ ಸ್ಥಾಪಿಸಲ್ಪಟ್ನಿದುವ ಸೋಲಾರ್‌ ಪವರ್‌ ಪ್ಲಾಂಟ್‌ಗಳೆ ಸಾಮರ್ಥ್ಯದ ತಾಲ್ಲೂಕುವಾರು ವಿವರಗಳು 


Commissi 
) C issioned 
Name of the Allotte Ades ee Village District ಅ Category | 
in MW 
2nd Floor, NASCO Ishanny 
Gogte Infrastructure a, 27/1, 
Development Corporation [Kahanapur Road, 0.4 Belagavi 01/02/2021 captive 
Ltd. Tilakwadi, Belgaum- : 2 
590006. l 
Total 0.4 \ 
Bilagi | 
ReNew.Hub, Commercial 
Block-1, Zone 6, Golf - 
N lar Power Pvt. y k 
ಸ STN Course Road, DLF City 20 Shiraguppi Bagalkote 02/11/2019 Phase 6 
4 Phase-V, Gurugram, 
122009, Haryana 
Total 20 y | 
Challakere i 
| 
3rd floor, “Datta Prabhas”, ಮ | 
Sagitaur Ventures Indi No.44/A, Ist Main, 3rd i 4 
ಸ ky EE Bsa 11 Ramadurga, Chitradurga 16/10/2021 Private Solar Park| 
Pvt. Ltd., Phase, J.P Nagar, Nayakanahatti 4 | 
Bengaluru - 560 078. Hobli 
Total 11 
Chamarajanagara 
Plot No. 282,Link Road, ೫ 
Futuristic Diagnostic 4th phase, [igani Govindavadi and: Chamarajanaga 
Imaging Centre Pvt. Ltd. ndustrial Area, 2 Harave ra Ley L0 (GAPUYS 
Bangalore-560 1 05. 
Total 2.4 f 
Chikkanayakanahalli 
K10CI. Ltd., (Sree 1 Block, Koramangala, } 
Suryodaya Industries Pvt |Sarjapura Road, 5 Kandikere 4 Tumkur 21/11/2020 captive 
Ltd) Bengaluru-560 034. ಸ 


SE 


/ 


ರಾಜ್ಯದಲ್ಲಿ ಆಗೆಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ ಸ್ಥಾಪಿಸಲ್ಪಟ್ಟಿರುವ ಸೂ 


i 


ಲಾರ್‌ ಪವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ತಾಲ್ಲೂಕುವಾರು ವಿವರಗಳು 


Commissi 
Sl. Name of the Allotte Address oned. Village . Taluk District Commissioned Category 
No. Capacity Date 
in MW — 
Total 5; 
| Chincholli 
.level-1,Southern park : 
1 JEkialde Solar Pvt. Ltd, MAES 20 : Sulahpet Chincholli Kalaburgs 21/10/2019 Phase 6 
110017 
Total 20 ! 
;  Chintamani 
Plot No.15, Hi Phase, } " } 
1 Asian Fab Tec Ltd. Peenya Industrial A:ea, 5; Battalahalli Chintamani Chikkaballapur 25/10/2019 Phase 6 
Bangalore ‘ * 
Total 5 | 
; Doddaballapura 
Plot No.15, H Phase, | Doddaballap | Bangalore N 
1 Asian Fab Tac Ltd, Peenya Industrial Area, 20 Kavalahalli 28/10/2019 Phase6 
} ura Rural 
Bangalore 1 
Total 20 ! 
- Gadag 
ReNew.Hub, Commercial 
Block-1, Zone 6, Golf ; 
1 MR Solar Power Pt. Course Road, DLF City 20 | Lakkundi Gadag Gadag 31/10/2019 Phase 6 
§ Phase-V, Gurugrarn, ' 
122009, Haryana | 
Total 20 
Gokak 


WBS 


ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ ಸ್ಲಾಪಿಸಬ್ದಟ್ಟಿರುವ ಸೋಲಾರ್‌ ಪವದ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ತಾಲ್ಲೂಕುವಾರು ವಿವರಗಳು 


| Commissi ) 
Sl. oned | ವ Commissioned 
ame ಮ Vill T. y 
No. Name of the Allotte Address Capacity illage aluk District Date Category 
in MW i 
ReNew.Hub, Commercial H 
ReNew Solar Power Pvt Block-1, Zone 6, Golf 
3 Ltd - Course Road, DLF City - 20 Yadawad - Gokak Belagavi 08/11/2019 Phase 6 
K Phase-V, Gurugram, j 
122009, Haryana K 
Total 20 
Gudibande 
Pitot No.15, I] Phase, ' { Chikkaballapur 
1 Asian Fab Tec Ltd. Peenya Industrial Area, 20 Someshwara |: Gudibande K Pt 31/10/2019 Phase 6 
Bangalore : 
Total 20 k 
. Guledagudda 
Plot no.152,sector- Haladur & Alur [+ 
: Solar Holdings Ltd. ' 15 ‘Gul 8 K 7 
1 ACME Solar Holdings Ltd. 44,Gurpaon -122002 SP village Guledagudda Bagalkote 30/10/2019 Phase 6 
Total 15 i 
Hassan 
Hassan pumpimng & : 
} Receiving station, KIADB , 
otronet MHB Ltd. ¢ 
1 Petrone ಓರೆ, industrial growth centre, 1.50 ಂಉಗana Kanal : Hassan Hassan 19/10/2019 captive 
Bommanayakana Hally; “ 
Hassan ; 
Total 1.50 i 
Haveri ' 
| Plot No.15, Il Phase, Ww: 
1 Asian Fab TeclLtd., Peenya Industrial Area, 20 Basavanakatte | Haveri Haveri 17/11/2020 Phase-7 
Bangalore ' 
Total 20 
Hosakote 


ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ 


| 
[ . 
ಫ್ಲಾಪಿಸಲ್ಲಟ್ಟಿರುವ ಸೋಲಾರ್‌ ಪವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ತಾಲ್ಲೂಕುವಾರು ವಿವರಗಳು 


122003 


Commissi ; 
‘Si. oned, Commissioned 
p { illa istri ategor 
No. Name of the Allotte Address Capacity Village Taluk District Date Category 
_ in MW 
y he R Indane LPG Bottling Plant, j 
a s £ lore 
1 MeOH Devanagondhi, Hosakote, ಸ Kanekal Hosakote BanB OES 10/08/2019 1 captive 
Ltd. : Rural 
Bengaluru-566117 | 
Hassan pumpimng & 
Receiving station, KIADB - f 
ಸವಿ j 74 ನ ) ; Bangalore | y SN 
2 IPetronet MHB Ltd. industrial growth centre, 1.50 Devangunthi Hosakote Rial 27/11/2019 captive 
1a 
Bommanayakana Hally, k Me 
Hassan - 
Total 250: 
Hukkeri 
3 . Plot no.152,sector- ಸ , p K H 
1 J|ACME arH 1. ' ೩ ” eJaga 2 0/2019 Fhas 
1 CME Solar Holdings Ltd 44Gurpaon -122002 15 Ammanagi Hukkeri Belagavi 6/10/201 hase 6 
Total 15 
j Jagaluru 
Shapoorj Pallonji SP Centre, 41/44 Minoo ; 
1 Infrastructure Capacity Desai Marg, Colaba, 20 1! Salehalli Jagaluru Davanagere 01/11/2019 Phase 6 
Company Pvt. Ltd, Mumbai 400 005. | " 
[f 
g i ) 
#13 A. Floor-13, Plot-400, agalnid 
- The Peregrine Apartment, | § 
2 [CMES Jupiter Pvt. Ltd., Kismat Cinema, l 44 M I; Davanagere 05/06/2021 Private Solar Park 
Prabhadevi. Mumbai-400 | ಸ 
025. 138 | 
Total 33.8 
| Jamkhandi | 
3rd Floor, Plot No. 65, 
1 |Rays Power Infra Pvt. Ltd, | Sector -44, Gurugram - 15 Todalbagi jamkhandi Bagalkote Phase 6 


24/10/2019 


dd | 


ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ ಸ್ಥಾಪಿಸಲ್ಪಟ್ಟಿರುವ ಸೋಲಾರ್‌ ಪವರ್‌ ಹ್ಲಾಂಟ್‌ಗಳ ಸಾಮರ್ಥ್ಯದ ತಾಲ್ಲೂಕುವಾರು ವಿವರಗಳು 


y 


Commissi : 
Sl. oned . | SN Commissioned 
No. Name of the Allotte Address Capacity Village Taluk District Date Category 
in MW | 
Total 15 K 
KGF 
Plot No.15, I] Phase, kvasambali & | 
1 Asian Fab TeclLtd., Peenya Industrial Area, 20 Ya ಸ “|. KGF Kolar 24/10/2019 Phase 6 
- Kajimittahalli k 
Bangalore 
Total 20 
Khalgatgi 
ReNew.Hub, Commercial | 
ReNew Solar Power Pvt Block-1, Zone 6, Golf | | 
1 id ೪ ಊಂ 0 Course Road, DLF City 20 Jinnur : Khalgatgi Dharawada 11/11/2019 . Phase6 
” Phase-V, Gurugram, k 
122009, Haryana 
Total 20 k 
Kittur i 
3rd Floor, Plot No. 65, , 
1 |Rays Power Infra Pvt.Ltd. | Sector -44 Gurugram - 5 gariyaal }  Kittur Belagavi . 23/10/2019 Phase 6 
122003 ' | 
Plot no.152,sector- Kadroli & ! 
: Solar ings Ltd. ರ < ‘ i i Phase 6 
2 ACME Solar Holdings Ltd , 44 Gurgaon -122002 15 ಗೀಳaras ಗೀಗಿ Kittur Belagavi 30/10/2019 Phase 6 
Total 20 
Kolar 
Solar Energy Corporation Ist Floor, Prius Platinum, Veerapura & 
1 [Cd por D-3, District Centre, Saket, 10 pal Kolar - Kolar 23/10/2020 TPS 
ರ New Delhi-110 017. ’ ' 
‘|Total 10 


Koppal 


| 
ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ ಸ್ದಾ 


ಪಿಸಲ್ಪಟ್ಟಿರುವ ಸೋಲಾರ್‌ ಪವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ತಾಲ್ಲೂಕುವಾರು ವಿವರಗಳು 


Commissi 
5]. R oned | ವ Commissioned 
Name of the Allotte Address Kl Village Taluk District Category 
No. Capacity . Date 
oo in MW _ 
Adani Corporate House, , 
4th floor, South block, | 
Talent utayi Solar Projects Shantigram, Near 
I Pwo Put. Ltd. Vaishnodevi Circle ೭ Kerehalli Koppal Koppal 07/08/2019 Phase 6 
' S.6.Highway Ahmedabad: I 
382421, | ; 
Gujarat, india i 
2nd Floor, D.N. 2078, p.B. l 
§ No.03, 22nd Ward, }.P. : 
2 ಯಿತ Setty Nagar, Ballari Road, | halavarthi Koppal Koppal 28/11/2020 captive 
Hosapete (T), Ballari (D), , 
Karnataka 3 
a 7 Koppal 
ದ lyothi Tower,215/2, 3 
3 {Shri Keshav Cement & arbar St. M. Ve i Bisarahalli Koppal 20/06/2021 captive 
Infra Ltd 
Belgaum-590005. 10 
Total 33 1 
Kudligi 
q 7 
1 [ACME Solar Holdings Ltd, MS 20.00} Gajapura Kudligi Bellary 30/05/2020 Phase 6 
Total 20.00. 
, } Nanjanaguddu 
level-1,Southern park 1 
1 [Ekialde Solar Pvt. Ltd. MO FR 20 | Karya ಡಂ) Mysore 18/10/2019 Phase 6 
110017 ; 
Total 20 § 
- Navalgunda _ 


HL 


‘ 
1 


ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ ಸ್ಥಾಪಿಸಲ್ಪಟ್ಟಿರುವ ಸೋಲಾರ್‌ ಪವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ತಾಲ್ಲೂಕುವಾರು ವಿವರಗಳು 


Noida - 201301 


li 
Commissi ! 
SI. oned | Commissioned 
y Vil HT istrict 
No. Name of the Allotte Address Gpitty illage aluk Distric Date Category 
in MW \ 
ReNew.Hub, Commercial i 
Block-1, Zone 6, Golf pH 
New Solar Pow . | 
1 SES Course Road, DLF City 20 Belhari Navalgunda Dharawada 23/10/2019 Phase 6 
A Phase-V, Gurugram, 
122009, Haryana | 
Total 20 } 
Pavagada ; 
Fortum India Pvt Ltd, The 
ಸ Oberoi Centre, Building ] 
Fort lar Pvt i 
] he RST no 11, Level 6, DLF cyber 50 B40 { Pavagada Tumkur 05/08/2019 Mega Park 
" Ki city, Phase 2, Gurugram. k 
122002 : 
ist Floor, Worldmark-2, | 
2 IMf/sSBE Ltd. (SECI) Aerocity, 50 B25 i Pavagada Tumkur 18/10/2019 Mega Park 
New Delhi-110037 i 
M/s KREDL (EPC by #39, “Shanti Gruha”, 
_ R Bharath Scouts and Pavagada Solar |{ 
3 jAmara Raja Power k ಹಿ 50 ; Pavagada Tumkur 20/10/2019 EPC by KREDL 
Systems Ltd.) Guides Bulding, Palace Park y 
4 4 Road, Bangalore-03 
Avaada Solarise Energy ಮ . : p 
4 Pvt.Ltd. (Giriraj ಹ A 50 B39 { Pavagada Tumkur 08/11/2019 Mega Park 
Renewables PVt Ltd oa A i 
ಸ Uttar Pradesh. : 
Avaada Solarise Energy ಹ | 
5 [Pvt Ltd. (Giriraj 4 | 50 B40A | Pavagada Tumkur 21/11/2019 Mega Park 


Renewables PVt }Ltd 


Uttar Pradesh. 


WS 


( 
| 


ರಾಜ್ಯದಲ್ಲಿ ಆಗಸ್ಟ್‌.2019 ರಿಂದ ದಿನಾಂಕ 02.03.2022ರವರೆಗೆ ಸ್ಥಾ 


3) 


ಪಿಸಲ್ಪಟ್ಟಿರುವ ಸೋಲಾರ್‌ ಪವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ತಾಲ್ಲೂಕುವಾರು ವಿವರಗಳು 


p Commissi 
ಭಿ Name ofthe Allotte” Address sea Village Taluk District Category 
& in MW 
” 1st-Floor, Worldmark-2, \ 
6 |M/sSBELtd., (SEC) Aerocity, 50 B26 Pavagada Tumkur 26/11/2019 Mega Park 
New Delhi-110037 
Avaada Solarise Energy ಗ 
7 |Pvt.Ltd. (Giriraj ' ; 50, B22 Pavagada Tumkur 27/11/2019 Mega Park 
Renewables PVt JLtd a A 
Uttar Pradesh. k 
1st Floor, Worldmark-2, N | 
8 |M/s SBE Ltd. (SEC) Aerocity, 50 B23 Pavagada Tumkur 27/11/2019 Mega Par 
| New Delhi-110037 ; 
lst Floor, Worldmark-2, | 
9 IM/sSBELtd. (SECI) Aerocity, 50 1 B24. Pavagada Tumkur 28/11/2019 Mega Park” 
New Delhi-110037 _ | 
Total 450 | 
[_ Rabhakavi Banahatti 
3rd Floor, Plot No. 65, ee 
1 Rays Power Infra Pvt. Ltd. | Sector -44, Gurugram - 15° Navalgi ಗಿ Bagalkote 23/10/2019 Phase 6 
p Banahatti 
122003 { ME 
Total 15 1 
& i  Ramanagara 
No.42, Sector2, KIADB j 
1 Bosch Limited dust al AEG, 1 nds se) Ramanagara | Ramanagara 04/08/2019 captive 
y Shanamangala, Karnatka- } Bidadi Hobli, 
562109 i 
Total 1 
{ Sandur 
1 JACME Solar Holdings Ltd, Pn 20; HK Halli Sandur Bellary 31/10/2019 Phase 6 
Total 20 1 
[5 f i Savanur 
t 


ಹ 


ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ ಸ್ಥಾಪಿಸಲ್ಪಟ್ಟಿರುವ ಸೋ 


ಣ 


{ 
ಲಾರ್‌ ಪವರ್‌ ಪ್ಲಾಂಟ್‌ಗೆಳೆ ಸಾಮರ್ಥ್ಯದ ತಾಲ್ಲೂಕುವಾರು ವಿವರಗಳು 
Commissi | } 
51. £ oned A ps Commissioned 
No. Name of the Allotte Address | capacity Village . Taluk District Bate PaeB0ry 
in MW f 
Plot No.15, i] Phase, - . 
1° JAsian Fab Tec Ltd. Peenya industrial Area, 20 Savanur Savanur Haveri 17/11/2020 Phase-7 
Bangalore 
Total 20 | 
Sidlghata ! 
1 ACME Solar Holdings Ltd. | ಗ 20 Pallicherlu } Sidlghata | ಮ 25/10/2019 Phase 6 
Total 20 | 
Sira I 
Plot No. 44, infosys j 
1 Infosys Limited, Avenue, Hosur, Bangalore- 8 Dyagerahalli Sira Tumkur 06/11/2020 captive 
560100. p j 
[ 
_ 23, MES Road, 4d Floor, K 
2 Sunvik Steels Pvt. Ltd. Jalahalli Village, Bahubali Sidlgatta i Sira Tumkur 01/10/2021 IPP-Captive 
Nagar, Bengaluru-560013. x ೪ 
| 
Total 13 
Sirwara r 
Unit No.611/612, Ist i | 
floor, ' 
Hinduja Renewables Bldg Ngi6, Sohare | ಸ y \ 
1 Bherey Pvi Li. Corporate Park, 14.25 Mallat ) Sirwar Raichur 13/11/2021 Private Solar Park 
k Andheri Ghatkopar Link h 
\ Road, Andheri (East), : 
Mumbai - 400 093. 
Total - 14.25 : 
Tumakur 


ಭ್‌ 


; 


ರಾಜ್ಯದಲ್ಲಿ ಆಗಸ್ಟ್‌ 2019 ರಿಂದ ದಿನಾಂಕ 02.03.2022ರವರೆಗೆ ಸ್ಥಾ 


ಲ್ಪಟ್ಟಿರುವ ಸೋಲಾರ್‌ ಪವರ್‌ ಪ್ಲಾಂಟ್‌ಗಳ ಸಾಮರ್ಥ್ಯದ ತಾಲ್ಲೂಕುವಾರು ವಿವರಗಳು 


ಪಿಸ 
¥ K Commissi 
51. $ oned; p Commissioned 
4 j Vi Tal i t ಸ 
Nಂ. Name of the Allotte Address Gipacity illage aluk Distric até Category 
in MW 
ಬಾ | Sri. Shivakumard Swamiji ) 
SriSiddhartha Ac ; 
1 Ae cadelny Road, (B.H. Road), f Aagalakote Tumakur Tumkur 10/05/2021 captive 
of Higher Education ಸ ‘ ; 
Tumkuru-572102 25 ; 
Total 2.50. 
Grand Total 1035.35 


} 
| 


ಅನುಬಂಧ-3 


ಸೌರ ನೀತಿ 2014-21 ರಂತೆ ಸೌರ ಘಟಕ ಮತ್ತು ಸೌರ ಪಾರ್ಕಗಳ ಹಂಚಿಕೆಯ ವಿಧಾನ ಮತ್ತು 


ಮಾನದಂಡಗಳು/ಮಾರ್ಗಸೂಚಿಗಳು: 


ಕರ್ನಾಟಕ ಸರ್ಕಾರವು ಸೌರ ನೀತಿ 2014-21ನ್ನು ಜಾರಿಗೆ ತಂದಿದ್ದು ಸೌರ ಘಟಕಗಳಿಂದ 2020-21ನೇ ಇಸವಿಯೊಳಗಡ 


ಕನಿಷ್ಠ ಶೇ ರಷ್ಟು ಸೌರ ನವೀಕರಿಸಬಹುದಾದ ಇಂಧನ ಖರೀದಿ ಬಾಧ್ಯತೆ (RPO - Solar Renewable’ Energy Purchase 


Obligation) ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ 5000ಪೆ.ವ್ಯಾ ಸಾಮರ್ಥ್ಯದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ 
ಗುರಿಯನ್ನು ಹೊಂದಿರುತ್ತದೆ. 


ಸದರಿ ಸೋಲಾರ್‌ ಆರ್‌.ಪಿ.ಓ ವರ್ಗವನ್ನು ಒಳಗೊಂಡು ಸೌರ ನೀತಿಯಲ್ಲಿ ವಿವಿಧ 'ವರ್ಗಗಳಡಿ ಸ್ವಯಂ ಬಳಕೆ, ಸಮೂಹ 
ಬಳಕೆ, 'ಮೂರನೇ ವ್ಯಕ್ತಿ ಮಾರಾಟ, ಖಾಸಗಿ ಸೋಲಾರ್‌ ಪಾರ್ಕ್‌ ಹಾಗೂ ।51s ವರ್ಗಗಳಡಿ ಸಾರ ಘಟಕಗಳನ್ನು ಹಂಚಿಕೆ 
ಮಾಡಲು ಅವಕಾಶ ಕಲ್ಪಿಸಲಾಗಿದೆ, 


ಯ 


¥ 


ಸ ಸ್ಪರ್ಧಾತ್ಮಕ ಬಿಡ್‌ ಮುಖೇನದೆ8 (competitive Bidding): 


ವಿದ್ಯುತ್‌. ಸರಬರಾಜು. ಕಂಪನಿಗಳ. $olar-RP೦-. ಗುರಿಯನ್ನು- -ತಲುಪುವ- ಸಿಟ್ಟಿನಲ್ಲಿ "ಸೌರ ' ವಿದ್ಯುತ್‌ ರ 


ಖರೀದಿಗಾಗಿ ಕಾಲ ಕಾಲಕ್ಕೆ ಸರ್ಕಾರದ ಆದೇಶದ ಮೇರೆಗೆ ಕ್ರೆಡಲ್‌ ವತಿಯಿಂದ ಟೆಂಡರ್‌ ಆಹ್ವಾ ನಿಸಿ 
ಯಶಸ್ವಿ ಬಿಡ್ಡರುದಾರರಿಗೆ ಸೌರ ಘಟಕಗಳನ್ನು ಹಂಚಿಕೆ ಮಾಡಲಾಗುತ್ತಿತ್ತು. ' 

ಹಂಚಿಕೆ ಪಡೆದ ಅಭಿವೃದ್ಧಿದಾರರು ಸಂಬಂದಿಸಿದ ವಿದ್ಯುತ್‌ ಸರಬರಾಜು ಕಂಪನಿಗಳೊಂದಿಗೆ ವಿದ್ಯುತ್‌ 
ಖರೀದಿ ಒಪ ್ಟಂದ(೧೯ಸ) ಗಳನ್ನು ವ ಮಾಡಿಕೊಂಡು, ತದೆ ನಂತರ ಕೆ.ಇ.ಆರ್‌.ಸಿ ಯಿಂದ ಸದರಿ PPA ಗಳಿಗೆ 
ಅನುಮೋದನೆಗಳನ್ನು ಪಡೆಯಲಾಗುತ್ತದೆ. 


ಟೆಂಡರ್‌ ನಲ್ಲಿ ನಿಗಧಿಪಡಿಸಿದ ಅವಧಿಯಂತೆ. ಯೋಜನೆಯನ್ನು ಅನುಷ್ಠಾನಗೊಳಿಸಿದ ಪಕ್ಷದಲ್ಲಿ ಟೆಂಡರ್‌, 


ನಲ್ಲಿ ಕಂಡುಕೊಂಡ ದರದಂತೆಯೇ ವಿದ್ಯುತ್‌ ಸರಬರಾಜು ಕಂಪನಿಗಳಿಂದ ಅಭಿವೃದ್ಧಿದಾರರಿಗೆ 
ಉತ್ಪಾದಿಸಿದ ವಿದ್ಯುತ್‌ ಗೆ ಮೊತ್ತವನ್ನು ಪಾವತಿಸಲಾಗುವುದು. 

ಸೋಲಾರ್‌ , Renewable Energy Purchase Obligation (RPO): ಗುರಿಯನ್ನು ಈಗಾಗಲೇ 
ಸಾಧಿಸಿರುವುದರಿಂದ ಮಾನ್ಯ ಕೆ.ಇ.ಆರ್‌.ಸಿ ಆದೇಶದಂತೆ ಸಧ್ಯಕ್ಕೆ ಯಾವುದೇ ಟೆಂಡರ್‌ ನ್ನು ಆಹ್ಟಾನ 
ಮಾಡಲಾಗುತ್ತಿಲ್ಲ. 


ಮೂರನೇ ವ್ಯ ಕ್ರಿಯೆ ಮಾರಾಟ (1PP-TPs) ಮತ್ತು ಸ್ವಯಂ/ಸಮೂಹ ಬಳಕೆ (Captive/Group Captive): 

ಸೌರ ನೀತಿ 2೦14-21 ರಲ್ಲಿ ಅವಕಾಶ ಕಲ್ಪಿಸಿದಂತೆ ವಿವಿಢ ವರ್ಗಗಳಡಿ ಸೌರ ಘಟಕಗಳ ಹಂಚಿಕೆಗಾಗಿ ಇಚ್ಛೆಯುಳ್ಳ 
ಅಭಿವೃದ್ದಿದಾರರು ಕ್ರೆಡಲ್‌ ಸಂಸ್ಥೆಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಸದರಿ ಅರ್ಜಿಗಳನ್ನು ಸೌರ ನೀತಿ 2014-21 
ಮಾರ್ಗಸೂಚೆಯಂತೆ ಪರೀಷ್ಮರಿಸಿ ಹೆಂಚಿಕೆ ಮಾಡಲಾಗುತ್ತಿದೆ. 


ವಿವರಗಳು-ಈ ಕೆಳಗಿನಂತಿರುತ್ತದೆ. 


2.1 


> ಸದರಿ ವರ್ಗಗಳಡಿ ಇಚ್ಛೆಯುಳ್ಳ ಅಭಿವೃದ್ಧಿದಾರರು ಕೆ.ಆರ್‌.ಇ.ಡಿ.ಎಲ್‌ `ನ ವೆಬ್‌: ಸೈಟ್‌ ನಲ್ಲಿ 
ತಿಳಿಸಿರುವಂತೆ ನಿಗದಿತ ನಮೂನೆಯಲ್ಲಿ ಈ ಕೆಳಗಿನ ಶುಲ್ಕ ಮತ್ತು ದಾಖಾಲಾತಿಗಳ ಜೊತೆಗೆ ಅರ್ಜಿ 
ಸಲ್ಲಿಸಬೇಕು. 

> ಅರ್ಜಿಶುಲ್ಕ: ಪ್ರತಿ ಯೋಜನೆಗೆ ರೂ. 10,000/- 18% ಜೆ.ಎಸ್‌.ಟಿ, 

> ಸಂಸ್ಕರಣಾ ಶುಲ್ಕ: ಪ್ರತಿ ಮೆ.ವ್ಯಾಗ ರೂ. 25,000/- “18% ಜಿ.ಎಸ್‌.ಟಿ. 

> ಕಂಪನಿಯ AOA ಮತ್ತು MOA ಗೆಚ್ಚು. 

> Ne Worth: ಕಂಪನಿಯವರ ದಾರ್ಜಿಕ ನೆಟ್‌ ವರ್ತ್‌ ಕವಿನಿ ಆಯೋಗ ನಿಗದಿಪಡಿಸಿರುವ ಬಂಡವಾಳ 
ವೆಚ್ಚದ ಶೇ 30 ರಷ್ಟು (ಅಂದರೆ ರೂ. 1.05 ಕೋಟಿ) ಹೊಂದಿರಬೇಕು ಇದಕ್ಕೆ ಸಂಬಂಧಿಸಿದಂತೆ 
ಕಂಪನಿಯ Balance Sheet ಮತ್ತು ವೆಬ್‌ ಸೈಟ್‌ ನಲ್ಲಿ ತಿಳಿಸಿರುವಂತೆ ನಿಗಧಿತ ನಮೂನೆಯಲ್ಲಿ 
Chartered Accountant ರಂದ ದೃಢೀಕೃತ ಪ್ರಮಾಣ ಪತ್ರ ವನ್ನು ಸಲ್ಲಿಸಬೇಕು. 

> ಸಂಭವನಿಯ ಯೋಜನಾ ವರದಿ/ವಿವರವಾದ ಯೋಜನಾ ವರದಿ (ಡಿ.ಪಿ.ಆರ್‌). 
ಖಾಸಗಿ ಜಮೀನಿನ ವಿವರಗಳು. _ 

2.2 ಸ್ವಯಂ ಬಳಕೆ ವರ್ಗ (Captive): ಮೂರನ ವ್ಯ ಕ್ತಿ ಮಾರಾಟದ | ವರ್ಗದಡಿ_ಹಂಬೆಕೆಯಾಗಿ, .ಸಲ್ಲಿಸಬೇಕಾದ - 

ನ ಮತ್ತು ಅದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು 
. ಸಲ್ಲಿಸಬೇಕು. 

2.3 ಸಮೂಹ ಬಳಕೆ ವರ್ಗ (Group Captive: ಮೂರನೆ ವ್ಯಕ್ತಿ ಮಾರಾಟದ ವರ್ಗದಡಿ ಹಂಚಿಕೆಯಾಗಿ ' 
ಸಲ್ಲಿಸಬೇಕಾದ ದಾಖಾಲಾತಿಯೊಂದಿಗೆ. ಉತ್ಸದನಾ ಕಂಪನಿಯಲ್ಲಿ ಕನಿಷ್ಠ ಶೇ.26 ರಷ್ಟು 
ಪಾಲುದಾರಿಕೆಯನ್ನು ಹೊಂದಿರಬೇಕು ಹಾಗೂ ಉತ್ಪಾದನೆಯಾದ ವಿದ್ಯುತ್ತಿನಲ್ಲಿ ಕನಿಷ್ಠ ಶೇ.51 ರಷ್ಟು 
ವಿದ್ಯ ತ್ತನ್ನು ಬಳಕೆ ಮಾಡಿಕೊಳ್ಳಬೇಕು. ಈ ಕುರಿತಂತೆ 5h Agreement/Share Pattern ನ್ನು 
ಸಲ್ಲಿಸಬೇಕು 

3. ಖಾಸಗಿ ಸೌರ ಪಾರ್ಕ್‌: ಸದರಿ ವರ್ಗದಡಿ ಇಚ್ಛೆಯುಳ್ಳ ಅಭಿವೃದ್ಧಿದಾರರು ಕೆ.ಆರ್‌.ಇ.ಡಿ.ಎಲ್‌ ನ ವೆಬ್‌ ಸೈಟ್‌ ನಲ್ಲಿ 


ಮೂರಸೇ ವ್ಯಕ್ತಿಯ ಮಾರಾಟ (1p -TPS) 


ತಿಳಿಸಿರುಪಂಕ ನಿಗಧಿತ ಸ ನಮೂನೆಯಲ್ಲಿ ಈ ಕೆಳಗಿನ ಶುಲ್ಕ ಮತ್ತು ದಾಖಾಲಾತಿಗಳ ಜೊತೆಗೆ ಅರ್ಜಿ ಸಲ್ಲಿಸಬೇಕು. 


¥ 


¥ ¥ 


¥ 


ಅರ್ಜಿ ಶುಲ್ಕ: ಪ್ರತಿ ಯೋಜನೆಗೆ ರೂ. 1,0೦. 0೦೦/- ೬18% ಜಿ.ಎಸ್‌.ಟಿ. 

ಸಂಸ್ಕರಣಾ ಶುಲ್ಕ: ಪ್ರತಿ ಮೆ.ವ್ಯಾಗೆ ರೊ. 25.000/- *18% ಜಿ.ಎಸ್‌.ಟಿ. 

ಕಂಪೆನಿಯ ೩೦ ಮತ್ತು ೦೩ ಗಳು. 

Net-Worth: ಕಂಪನಿಯವರ ವಾರ್ಷಿಕ ನೆಟ್‌ ವರ್ಡ್‌ ಯೋಜನಾ ವೆಚ್ಚದ ಶೇ 30 ರಷ್ಟು ಹೊಂದಿರಬೇಕು 
ಇದಕ್ಕೆ ಸಂಬಂಧಿಸಿದಂತೆ ಕಂಪನಿಯ ಔಃ।ಗce ೮h ಮತ್ತು.ವೆಬ್‌ ಸೈಟ್‌ ಸಲ್ಲಿ ತಿಳಿಸಿರುವಂತೆ ನಿಗದಿತ 
ನಮೂಸೆಯಲ್ಲಿ hಗೇreರ ಸಂಂuan! ರಿಂದ ದೃಢೀಕೃತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. 
ಡಿ.ಪಿ.ಆರ್‌(Detailed Picject Repon} - ” 


ಭೂಮಿಯ ಬಾಖಲಿಗಳು 


ld 


ಷರತುಗಳು: 

1. ತಾಲ್ಲೂಕುವಾರು '200ಮೆ. ವ್ಯಾ ಮಿತಿ: ಸೌರ ನೀತಿಯನ್ವಯ ಪ್ರತಿ ತಾಲ್ಲೂಕಿನ ಒಟ್ಟಾರೆ ವಿವಿಧ ವರ್ಗಗಳಡಿ 
(ಅಂದರೆ ಸ್ಫರ್ಧಾತ್ಮಕ ಬಿಡ್‌ ಮುಖೇನದಡಿ, ಮೂರನೆ ವ್ಯಕ್ತಿ ಮಾರಾಟ ವರ್ಗ/ಸ್ವಂತ ಬಳಕೆ ವರ್ಗ ಹಾಗೂ ಸೌರ 
ಪಾರ್ಕ್‌) ಸೌರ ಯೋಜನೆಗಳ ಹಂಚಿಕೆ ಸಾಮರ್ಥ್ಯವನ್ನು 200 ಮೆ.ವ್ಯಾಗೆ ಸೀಮಿತಗೊಳಿಸಲಾಗಿದೆ. ಸದರಿ 
ತಾಲ್ಲೂಕುವಾರು ಹಂಚಿಕೆ ಪಟ್ಟಿ ವೆಬ್‌ ಸೈಟ್‌ ಸಲ್ಲಿ ಲಭ್ಯವಿರುತ್ತದೆ. ಅಭಿವೃದ್ಧಿದಾರರು 200 ಮೆ.ವ್ಯಾ ಮೀರದ 

ತಾಲ್ಲೂಕುಗಳಲ್ಲಿ ಮೂರನೇ ವ್ಯಕ್ತಿ/ಸ್ವಂತ ಬಳಕೆ ಹಾಗೂ ಸೌರ ಪಾರ್ಕ್‌ ಸೌರ ಯೋಜನೆಗಳ ಹಂಚಿಕೆಗಾಗಿ 
ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. 


2. ಬ್ಯಾಂಕ್‌ ಗ್ಯಾರಂಟಿ: ಹಂಚಿಕೆ ಪಡೆದ ಅಭಿವೃದ್ಧಿದಾರರು 45 ದಿನಗಳೊಳಗೆ ಪ್ರತಿ ಮೆ. ವ್ಯಾಗೆ ರೂ. 5.00 ಲಕ್ಷಗಳಂತೆ 

(ಮೂರನೇ ವ್ಯಕ್ತಿ ಮಾರಾಟ (7PP-7P$), ಸ್ವಯಂ ಬಳಕೆ (೦80೪) ಹಾಗೂ ಖಾಸಗಿ ಸೌರ ಪ ಪಾರ್ಕ್‌) ಬ್ಯಾಂಕ್‌ 

. ಗ್ಯಾರಂಟಿಯನ್ನು ಸಲ್ಲಿಸಬೇಕು. ಯೋಜನೆಗಳು ಅನುಷ್ಠಾನಗೊಂಡೆಸಂತರ ಬ್ಯಾಂಕ್‌ ಗ್ಯಾರಂಟಿಯನ್ನು 
ಅಭಿವೃದ್ಧಿದಾರರಿಗೆ ಹಿಂದಿರುಗಿಸಲಾಗುವುದು. 


” 3. ಯೋಜನಾ ಅನುಷ್ಠಾನದ ಅವಧಿ: ಮೂರನೇ ವ್ಯಕ್ತಿಯ ಮಾರಾಟ (॥PP-1P$) ಮತ್ತು ಸ್ವಯಂ/ಸಮೂಹ ಬಳಕೆ 


{Captive/ Group Captive) ವೆರ್ಗಗಳಡಿ ಹಂಚಿಕ ಪಡೆದ ಘಟಕಗಳನ್ನು ಆದೇಶದ” ” ದಿನಾಂಕದಿಂದ 8 


- ತಿಂಗಳುಗಳಲ್ಲಿ 'ಅನುಷ್ಠಾನಗೊ ಬೇಕಾಗಿರುತ್ತದೆ. ತದನಂತರ ಸಾಲ್ಕು ವರ್ಷಗಳವರೆಗೆ ಕಾಲಾವಧಿ ವಿಸ್ತರಣಾ 
ಶುಲ್ಕವನ್ನು ಪಾವತಿಸುವುದರ ಮೂಲಕ ಯೋಜನೆಯ ಅನುಷ್ಠಾನದ ಅವಧಿಯನ್ನು ವಿಸ್ತರಿಸಬಹುದಾಗಿದೆ. 


4. ಖಾಸಗಿ ಸೌರ ಪಾರ್ಕ್‌ ಹಂಚಿಕೆ ಪದೆದ ಅಭಿವೃದ್ಧಿದಾರರು ಹಂಚಿಕೆ ಆದೇಶದ ದಿನಾಂಕದಿಂದ 30 ತಿಂಗಳೊಳಗೆ 
ಸಂಪೂರ್ಣ ಪಾರ್ಕ್‌ ನ್ನು ಮತ್ತು ಸೌರ ಘಟಕಗಳನ್ನು ಅನುಷ್ಠಾನಗೊಳಿಸಬೇಕಾಗಿರುತ್ತದೆ. 


5. ಹಂಚಿಕೆ ಪಡೆದ ನಂತರ ಕೆ.ಪಿ.ಟಿ.ಪಿ.ಎಲ್‌ ನೊಂದಿಗೆ {Karnataka Power Transmission Corporation Limited) 
ಕೆ.ಇ.ಆರ್‌.ಪಿ ಮಾರ್ಗದರ್ಶನದನ್ವಯ wಗeelin್ರ ಕರಾರನ್ನು ಮಾಡಿಕೊಳ್ಳಬೇಕು. 


6, ಅಭಿವೃದ್ಧಿದಾರರು ಸೋಲಾರ್‌ ಘಟಕಗಳ “ಅನುಷ್ಠಾನಕ್ಕಾಗಿ ಅವಶ್ಯವಿರುವ "ಜಮೀನಿನ ಪಠೆಭಾವಿತ ಭೂ 
ಪರಿವರ್ತನೆ ಅನುಮತಿಯನ್ನು ಪಡೆದುಕೊಳ್ಳಬೇಕು. 


7. Ground Mounted Project ಳಿಗೆ ಸರ್ಕಾರದಿಂದ ಯಾವುದೇ ಸಹಾಯದನ ಲಭ್ಯವಿರುವುದಿಲ್ಲ. 


ಯ 


, ನಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಸೂರಜ್‌ ರೇವಣ್ಣ ರವರ ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1709 
ಹೈ ಅನುಬಂಧ 


ಆಗಸ್ಟ್‌-2019 ರಿಂದ ದಿನಾಂಕ 02-03-2022 ರವರೆಗೆ ಸಾ ಪಿಸಲಾದ ಸೋಲಾರ್‌ ಪವರ್‌ ಪ್ಲಾಂಟ್‌ ಗಳಿಂದ 2021-22 ನೇ 


(a 


ಸಾಲಿನಲ್ಲಿ ವಿದ್ಯುತ್‌ ಸರಬರಾಜು ಕಂಪನಿಗಳು ಖರೀದಿಸಿದ ವಿದ್ಯುತ್‌ ಪ್ರಮಾಣ ಮತ್ತು ದರದ ವಿವರಗಳ 


ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ 


2021-22 (ಜನವರಿ-2022 ರ | 
ಅಂತ್ಯದವರೆಗೆ 
ಕ್ರಮ. ಯೋಜನೆಯ |ಸಾಮರ್ಥ್ಯ।| ಕಾರ್ಯಾರಂ 
ಸಂ ಕಂಪೆನಿಯ ಹೆಸರು ಸ್ನಳ "| ಭಚಗೊಂಡ ಖರೀದಿಸಿದ 
ಖ್ಯ (ತಾಲ್ಲೂಕು) |(ಮೆ.ವ್ಯಾ) |! ದಿನಾಂಕ ವಿದ್ಯುತ್‌ ದರ (ರೂ! 
ಗಳಲಿ ಪ್ರಮಾಣ (ದ.ಲ. | ಯೂನಿಟ್‌) 
ki ಯೂನಿಟ್‌) 
5 A ? 15 
1 |ಮೆಆಕೆ ಕಿತ್ತುರು ಸೋಲಾರ್‌ ಎನರ್ಜಿ ಪ್ರೈ. ಲಿ. ಕಿತ್ತುರು 01.11.2019 1942 298 
2 |ಮೆ//ಆಕ್ಕೆ ಗುಲೆದಗುಡ್ಡ ಸೋಲಾರ್‌ ಎನರ್ಜಿ ಪ್ರೈ. ಲಿ. ಗುಲೆದಗುಡ್ಡ 15 30.10.2019 55.36 2.99 
3 |ಮೆ//ಆಕ್ಕೆ ಶಿಡಘಟ್ಟ ಸೋಲಾರ್‌ ಎನರ್ಜಿ ಪ್ರೈ. ಲಿ. ಶಿಡ್ಲಘಟ್ಟ 20 25.10.2019 5822 2.97 
ಬಳ್ಕ 20 
4 |ಮೆ!/!ಎಷಿಯನ್‌ ಫ್ಯಾಬ್‌ ಟೆಕ್‌ 3 28.10.2019 17.03 3.34 
5 |ಮೆ//ಎಷಿಯನ್‌ ಫ್ಯಾಬ್‌ ಟೆಕ್‌ | ಚಿಂತಾಮಣಿ | ' 25.10.2019 7242 324 
6 |ಮೆ//ಎಷಿಯನ್‌ ಫ್ಯಾಬ್‌ ಟೆಕ್‌ ಬಂಗಾರಪೇಟ | 24.10.2019 1499 ho 
7 |ಮೆ//ಎಷಿಯನ್‌ ಫ್ಯಾಬ್‌ ಟಿಕ್‌ ಹ 20 24.10.2019 4494 304 
4 |ಮೆ//ಎಷಿಯನ್‌ ಫ್ಯಾಬ್‌ ಟಿಕ್‌ ಗುಡಿಬಂಡೆ 20 31.10.2019 1882 324 
| 20 
9 |ಮೆ//ಅಖಿಲಾಗ್ಯ ಸೋಲಾರ್‌ ಎನರ್ಜಿಪ್ಟೈಲಿ. ೬. ಗಂ. [| MORN gy gg 
10 |ಮೆ//ನೋಕರ್‌ ಸೋಲಾರ್‌ ಎನರ್ಜಿ ಪ್ರೈ. ಲಿ. ಚೈಲಹೊಂಗಲ್‌| 27.10.2019 45.74 3.19 
1 |ಮೆ!ರೆಡಿಯನ್ಸ್‌ ಸೋಲಾರ್‌ ಪ್ರೈ. ಲಿ. ಜಗ್ಗೂರು 20 01.11.2019 36.44 2.94 
12 |ಮೆ/ತಲೆಟೂಟ್ಯ ಸೋಲಾರ್‌ ಪ್ರೋಜಿಕ್ಸ್‌ ಟು ಪ್ರೈ.ಲಿ ಕೊಪ್ಮಳ 20 07.8.2019 23.45 3.04 
10 
ಸಿ ಷು ್‌ ಟಿಕ್‌ ಲಿ 10 
3 ಮೆ//ಎಷಿಯನ್‌ ಫ್ಯಾಬ್‌ ಟೆಕ್‌ ಲಿ. ಅರಸಿಕೆರೆ, ಹಾಸ 18.10.2019 5.39 3.07 
ಬಿ-5,ಪಾವಗಡ | 
ಮೆ/ಫೋರ್ಟಮ್‌ ಫಿನ್‌ ಸೂರ್ಯ ಎನರ್ಜಿ ಪ್ರೈ.ಲಿ ಸೋಲಾರ್‌ 03.8.2019 4 
14 ಪಾರ್ಕ 84.66 2.85 
K _. ಬಿ-22 ಪಾವಗಡ 50 
ಮೆ//ಅವಡಾ ಸೋಲರೈಸ್‌ ಎನರ್ಜಿ ಪ್ರೈ.ಲಿ. ಸೋಲಾರ್‌ - 27.11.2019 
15 2 ಪಾರ್ಕ 85.33 2.9 
ರವ 50 
ಮೆ//ಅವಡಾ ಸೋಲರೈಸ್‌ ಎನರ್ಜಿ ಪ್ರೈ. ಲಿ. ಪಾವಗಡ - 21.11.2019 
16 ಸೋಲಾರ್‌ 85.83 2.9 
ಪಾವಗಡ 50 
ಮೆ/ಅವಡಾ ಸೋಲರೈಸ್‌' ಎನರ್ಜಿ ಪ್ರೈ.ಲಿ. ಸೋಲಾರ್‌ 08.11.2019 
17 ; ಪಾರ್ಕ 85.30 2.9 
ನಾವಡ ರ 
ಕೆಡಲ್‌, ಪಾವಗಡ 4 ಸೋಲಾರ್‌ | 50 ದ್‌ ಬ 
ಸ 19.10.2019, 
18 21.10.2019 59.47 1.24 
20 
ಮೆ//ಆಕ್ಕೆ ಕೂಡ್ಲಿಗೆ ಸೋಲಾರ್‌ ಎನರ್ಜಿ ಪ್ರೈ. ಲಿ. R 30.5.2020 
19 - ಕೂಡ್ತಿಗೆ 17.47 2.35 
| 20 
3, ದ 
೨ ಮೆ//ಎಷಿಯನ್‌ ಫ್ಯಾಬ್‌ ಟೆಕ್‌ ಲಿ. ಹಾವೇರಿ 17.11.2020 738 235 
20 
ಮೆ//ೇಎಷಿಯನ್‌ ಫ್ಯಾಬ್‌ ಟೆಕ್‌ ಲಿ. PR 17.11.2020 
21 g ಸಾವ್ಪೂರು 6.86 2.35 
ಒಟ್ಟೊ 535 853.04 


ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ 


೫ 2021-22 (ಜನೆವರಿ-2622 ರ 
ಕ್ರಮ. ಯೋಜನೆಯ [ಸಾಮರ್ಥ್ಯ | ಕಾರ್ಯಾರಂ ಅಂತ್ಯದವರೆಗೆ 
ಸಂ ಕಂಪೆನಿಯ ಹೆಸರು ಸ್ನಭ ಭಗೊಂಡ ಬರೀದಿಸಿದ' Sy 
ಖೆ (ತಾಲೂಹು) (ಮೆ.ವ್ಯಾ. ದಿನಾ೦ಕ ವಿದ್ಯುತ್‌ ಪ್ರಮಾಣ dg 
p ಗಳಲ್ಲಿ (ದ.ಏ.ಯೂವಿಟಾ | ರೌ/ಯೂನಿಟ್‌) 
ಪೊರ್ಟಮ್‌ ಸೋಲಾರ್‌ ಇಂಡಿಯಾ ಪ್ರೈವೇಟ್‌ ಲಿಮಿಟಿಡ್‌ 
1  |ಖಎ, ವಂದನಾ ಕಟ್ಟಡ, 11 ಟಾಲ್ಲ್ಯಾಯ್‌ ಮಾರ್ಗ, ನವದೆಹಲಿ. ಪಾವಗಡ 50.00 05.08.2019 85.45 2.85 
110 001 
ನಂಜ್‌ ಸೋಲಾರ್‌ ಪ್ರೈವೇಟ್‌ ಲಿಮಿಟಿಡ್‌ 
2 |ಡಿ-೭ ಹೆಂತ-1, ಸೌರ್ತನ್‌ ಪಾರ್ಕ್‌ ಕಟ್ಟಡ, ಜಿಲ್ಲೆ. ಕೇ೦ದ್ರ, ನಂಜನಗೂಡು 20.00 18.10.2019 31.92 3.12 
ಸಾಕೇತ್‌, ದಕ್ಟಿಣ ದೆಹಲಿ - 140 017. 
el 
ಜೆ.ಆರ್‌.ಕೆ ಸೋಲಾರ್‌ ಪ್ರೋಜಿಕ್ಸ್‌ ಪ್ರೈವೇಟ್‌ ಲಿಮಿಟಿಡ್‌ 
3 [ಡ43, ಜನಸಥ್‌. ಶ್ಯಾಮ್‌ ನಗರ. ಜಿಪ್ಪರೆ. ರಾಜಸ್ಟಾನ 302019 ಜಮಕಂಡಿ 15.00 24.10.2019 24.61 3.20 
ವಿವಾಸ್ಕತ್‌ ಸೋಲಾರ್‌ ಎನರ್ಜಿ ಪ್ರೈವೇಟ್‌ ಲಿಮಿಟೆಡ್‌ 
4 |#138, ಅನ್ನಲ್‌ ಚೇ೦ಬರ್‌-॥, ಭಿಕಾಜಿ ಕಾಮಾ ಪೇಸ್‌, ದೆಹೆಲಿ- ಬಾಬಾಲೇಶ್ವರ್‌ 20.00 25.10.2019 33.50 3.28 
110066. p 
i ಒಟ್ಟು 105.00 175.48 
ಎ. ಚಾಮುಂಡೇಶ್ವರಿ ವಿದ್ಯುತ್‌. ಸರಬರಾಜು.ನಿಗಮ.ನಿಯಮಯಿತೆ ಮ. 
& 2021-22 (ಜನವರಿ-2022 ರ 
ಕ್ರಮ. ಯೋಜನೆಯ [ಸಾಮರ್ಥ್ಯ| ಕಾರ್ಯಾರಂ ಅಂತ್ಯದವರೆಗೆ 
ಸಂ ಕಂಪೆನಿಯ ಹೆಸರು ಸ್ನಳ 'ಭಗೊಂಡ | ಖರೀದಿಸಿದ 
ಖ್ಯ (ತಾಲ್ಲೂಕು) |(ಮೆ.ವ್ಯಾ.) | ದಿನಾಂಕ ವಿದ್ಯುತ್‌ ದರ 
ಗಳಲಿ ಪ್ರಮಾಣ (ರೂ/ಯೂನಿಟ್‌) 
(ದ.ಲ.ಯೂನಿಟ್‌) 
1 |ಜೆಆರ್‌ಕೆಸೋಲಾರ್‌ಲಿ ಕಿತ್ತೂರು 5 01.11.2019 8.156 3.158 
2 |ಅಭಾಸನ್‌ ಲೈಟ್‌ಲಿ ಕಲಪಟಿಗಿ 20 11.11.2019 32.162 2.648 
ನಾ 
3 (ಇರ್ರ್ರಾ ಸೋಲಾರ್‌ ಎನರ್ಜಿ ಲಿ ಗೋಕಾಕ್‌ 20 08.11.2019 29.992 2.592 
4 |ನೋಕೋರ್‌ ಭೂಮಿಲಿ ನವಲಗುಂದ, . 20 30.10.2019 32.839 3.18 
ಸೌರ ವಿದ್ಯುತ್‌ - ಒಟ್ಟು ಮೊತ್ತ 65 p 103.149 
ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ 
MRR 2021-22 (ಜನವರಿ-2022 ರ 
ಕುಮ. ಯೋಜನೆಯ ರ್ಸೆ| ಜಾರ್ಯಾರಂ ಅಂತ್ಯದವರೆಗೆ 
ಸಂ ಕಂಪೆನಿಯ ಹೆಸರು ಸ್ಥಳ (ಮೆ.ಮ್ಯ ಭಗೊಂಡ ಪರೀದಸದ EF 
' (ತಾಲ್ಲೂ. Jes ದಿನಾಂಕ ತ್‌ 
ಖ್ಯ (ತಾಲೂಫು ) ಗೆಭಳಲ್ಲಿ ಸಾಂ ಪ್ರಮಾಣ (ರೂ/ಯೂನಿಟ್‌) 
(ದುಲ.ಯೂನಿಟ್‌) 
1 ಅಕೆ ಹುಕ್ಸೇರಿ ಸೋಲಾರ್‌ ಎನರ್ಜಿ ಪ್ರೈ. ಲಿ ಹುಕ್ಕೇರಿ 15 26.10.2019 19.28. 3.15 
2 |ಅಕೆ ಸಂಡೂರ್‌ ಸೋಲಾರ್‌ ಎನರ್ಜಿ ಪ್ರೈ.ಲಿ , ಸಂಡೂರ್‌ 20 31.10.2019 25.76 3.09 
ಜಿ. ಆರ್‌. ಕೆ ಸೋಲಾರ್‌ ಪವರ್‌ ಪ್ರಾಜೆಕ್ಟ್‌ ಲಿಮಿಟೆಡ್‌ ರಬಕವಿ - ] ¥ 
3 (RaysPIPU) ಬನಹಟ್ಟಿ 15 25.10.2019 2421 3.16 
ಸೌರ ವಿದ್ಯುತ್‌ - ಒಟ್ಟು ಮೊತ್ತ 50 69.25 


Fs 


” ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕೆಂಪವಿ 


2021-22 (ಜನವರಿ-2022 ರ 
i | ಅಲಿತ್ಯದವರೆಗೆ 
ಕ್ರಮ. ಯೋಜನೆಯ [ಸೌಮರ್ಥ್ಯ ಕಾರ್ಯಾರಂಭ E 
, ಕಂಪೆನಿಯ ಹೆಸರು ಸ್ನಳ ಗೊಂಡ ಖರೀದಿಸಿದ 
ಸತ (ತಾಲ್ಲೂಕು! ಕಾ] ದಿನಾಂಕ ವಿದ್ಯುತ್‌ ದರ.(ರೂ/ 
5 2 ಪ್ರಮಾಣ (ದ.ಲ. ಯೂನಿಟ್‌) 
ಯೂನಿಟ್‌) 
iN 
1 M/s. EKIALDE ಸನ್‌ ಎನರ್ಜಿ ಪ್ರೈವೇಟ್‌ ಲಿಮಿಟಡ್‌ ಚಿಂಚೋಳಿ 20 21.10.2019 27.75 3.12 
2  |M/5.ರಿನ್ಯೂ ಸೋಲಾರ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಬೀಳಗಿ 20 02.11.2019 33.04 3.24 
ಸೌರ ವಿದ್ಯುತ್‌ - ಒಟ್ಟು ಮೊತ್ತ 40 60,79 


